» 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ" ಸದಸ್ಯರ ಹೆಸರು 
ಉತ್ಸರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು .. 


el 


ಕರ್ನಾಟಕ 


A ko —ರಯ್ಮಿ್ಗ 


ವಿಧಾನ ಪರಿಷತು 

789 (ವರ್ಗಾವಣೆಗೊಂಡ ಪ್ರಶ್ನೆ 

ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 
15-03-2021 

ಮಾನ್ಯ ಪ್ರವಾಸೋದ್ಯಮ, ಪರಿಸರ ಮತ್ತು ಜೀವಿಪರಿಸ್ಥಿತಿ 
ಸಚಿವರು. 


[ಸಂಖ್ಯೆ - 'ಪ್ರಕ್ನಿ 


ಉತ್ತರ 


ಧೂಳಿನಿಂದ ಕೂಡಿರುವುದು 
ಗಮನಕ್ಕೆ ಬಂದಿದೆಯೇ; 
| ಒದಗಿಸುವುದು) 


ಅ) |ರಾಜ್ಯದೆ ನೆಗರಗಳು ವಿಪರೀತವಾದ 


ಸರ್ಕಾರದ 
(ವಿವರ 


ಬಂದಿದೆ. 


ಕಾರಣಗಳೇಮ; 


ಆ) a ಪ್ರದೇತದಲ್ಲಿ' ಧೂಳು ಪಷ್ಯಾನತ್ತಹಪಡ್ಕ್‌[ನ ನಗರ `'ಪ್ರಡೇಶದ್ಷ್‌ ಥೋ ತಮ್‌ ಇರಣವಾದ 


ಅಂಶಗಳೆಂದರೆ ನಿರಂತರ ' ವಾಹನಗಳ ಓಡಾಟ, ಕಟ್ಟಡಗಳ 
ನಿರ್ಮಾಣ।ೆಡುವ ಕಾಮಗಾರಿಯಿಂದ ಉಂಟಾಗುವ ಧೂಳು, 
ನಗರೀಕರಣ, ರಸ್ತೆ ನಿರ್ಮಾಣ/ಅಗಲೀಕರಣ ಹಾಗೂ ರಾಷ್ಟ್ರೀಯ 
ಹೆದ್ದಾರಿಗಳ ಕಾಮಗಾರಿಗಳು. 


ಫು ಧೂಳನಿಂದ ಮ್‌ ಹಾಡ 
ಮುಂದಿರುವ ಕ್ರಮಗಳೇನು? 


ಸರ್ಕಾರದ | ಕರ್ನಾಟಕ `ಕಾನ್ಯ`ಮಾಲಿನ್ಗ ನಿಯಂತ್ರಣ `ಮಂಡಾಹು 


% 
ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ 


ಒಟ್ಟು 37 ಮಾನವ ಚಾಲಿತ ಕೇಂದ್ರಗಳು (Manual Air 
Quality Monitoring Stations) ಮತ್ತು 31. ನಿರಂತರ 
ಪರಿವೇಷ್ಠಕ ವಾಯುಗುಣಮಟ್ಟ ಮಾಪನ ಕೇಂದ್ರ (Continuous 
Ambient Air Quality Monitoring Stations) ಗಳನ್ನು 
ಕೈಗಾರಿಕಾ ಪ್ರದೇಶಗಳು, ಮಿಶ್ರ. ನಗರ ಪ್ರದೇಶಗಳು ಮತ್ತು ಸೂಕ್ಷ. 
ಪ್ರದೇಶಗಳನ್ನೊಳಗೊಂಡಂತೆ ನಿರಂತರ 24 ಗಂಟೆಗಳು, 365 
ದಿನಗಳಲ್ಲಿಯೂ ಪರಿವೇಷ್ಠಕ ವಾಯುವಿನ ಗುಣಮಟ್ಟ 
ಮಾಪನವನ್ನು ಕೈಗೊಂಡಿದೆ. ವಾಯು ಮಲಿನ ಕಾರಕಗಳಾದ 
ಧೂಳು ಕಣ (PM, PMs) ಸೇರಿದಂತೆ ಗಂಧಕದ ಡೈ 
ಆಕ್ಸೈಡ್‌(80)) ಸಾರಜನಕದ ಡೈ ಆಕ್ಸೈಡ್‌ (N0೦), 
ಅಮೋನಿಯಾ, ಓರೋನ್‌(೦;) ಇಂಗಾಲದ 
ಮಾನಾಕ್ಷೆ ECO) ಮತ್ತು ಬೆನ್ದೀಸ್‌ಗಳನ್ನು 24 ಗಂಟೆಗಳ 
ನಿರಂತರ ಮಾಪನವನ್ನು ನಡೆಸಲಾಗುತ್ತಿದೆ. ಈ ವಿವರಗಳನ್ನು 
ನವದೆಹಲಿಯಲ್ಲಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ 
ವಿದ್ಯುನ್ನಾನದ ಮೂಲಕ ಕಳುಹಿಸಿ ಕೊಡಲಾಗುತ್ತಿದೆ. ಅಲ್ಲದೆ ಈ 
ವಿವರಗಳನ್ನು ಮಂಡಳಿಯ ಜಾಲತಾಣದಲ್ಲಿಯೂ ನಿರಂತರವಾಗಿ 
ಪ್ರಕಟಿಸಲಾಗುತ್ತಿದೆ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು 
ಮೂಡಿಸಲಾಗುತ್ತಿದೆ. 


ಧೂಳಿನ ಕಣಗಳಾದ PM, PMs; ಪ್ರಮಾಣದ ಆಧಾರದ 


[ 


ಪಾನ ರಾವ್ಯರ ೯ ಸಗನಗನನ್ನ ಆದರ ಪಾಗಢನರ ನಗರ] 
ಕಲುಬುರಗಿ, ದಾವಣಗೆರೆ ಹಾಗೂ ಹುಬ್ಲಳಿ-ಧಾರವಾಡ 


ನಗರಗಳನ್ನು ಕೇಂದ್ರ ಮಾಲಿನ್ವ ನಿಯಂತ್ರಣ ಮಂಡಳಿಯು Non- 


attainment ನಗರಗಳೆಂದು ಘೋಷಿಸಿದ್ದು ಈ ನಗರಗಳಲ್ಲಿನ 


"| ವಾಯು ಮಾಲಿನ್ಯವನ್ನು ಕಡಿಮೆ "ಮಾಡುವ ದೃಷ್ಟಿಯಿಂದ ಕ್ರಿಯಾ 


ಯೋಜನೆಗಳನ್ನು ಸಿದ್ಧಪಡಿಸಿದ್ದು ಅದನ್ನು ಕೇಂದ್ರ ಮಾಲಿನ್ಯ 
ನಿಯಂತ್ರಣ ಮಂಡಳಿಯು - ಅನುಮೋದಿಸಿದೆ. ಬೆಂಗಳೂರಿಗೆ 
ಸಂಬಂಧಿಸಿದಂತೆ 44 ಅರಿಶಗಳು' ಕ್ರಿಯಾ ಯೋಜನೆ ಇತರ 3 
ನಗರಗಳಿಗೆ ಸಂಬಂಧಿಸಿದಂತೆ 27. . ಅಂಶಗಳ. ಕ್ರಿಯಾ 
ಯೋಜನೆಗಳಿದ್ದು ಅವುಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


'| ರಾಷ್ಟ್ರೀಯ ಶುದ್ಧ ಗಾಳಿ 2020-2025 ಯೋಜನೆಯಡಿ 
| ಜಿಂಗಳೂರಿಗೆ ಹಾಗೂ ಇತರ 3 ನಗರಗಳಲ್ಲಿ ಧೂಳಿನ ಕಣಗಳ 


ಪ್ರಮಾಣ 2017ರ ಮಟ್ಟಕ್ಕಿಂತ ಶೆ:25% ತಗ್ಗಿಸುವ 


ಗುರಿ ಹೊಂದಿದೆ. 


-| ಸದರಿ ನಾಲ್ಕು ನಗರಗಳಲ್ಲಿ ಧೂಳಿನ' ಪ್ರಮಾಣ ತಗ್ಗಿಸುವ ನಿಟ್ಟಿನಲ್ಲಿ 


ಬಿ.ಬಿ.ಎಂ.ಪಿ ಹಾಗೂ ನಗರ ಪಾಲಿಕೆಗಳು ರಸ್ತೆಗಳಲ್ಲಿನ: ಧೂಳು 
ಏಳದಂತೆ ವಾಟರ್‌ ಸ್ಟಿಂಕ್ಷರ್‌ ಮೂಲಕ ನೀರು ಸಿಂಪರಣೆ 
ಮಾಡಲಾಗುತ್ತದೆ ಹಾಗೂ ಯಂತ್ರಗಳಿಂದ ರಸ್ತೆಗಳನ್ನು 
ಗುಡಿಸಲಾಗುತ್ತಿದೆ. ರಸ್ತೆಯ ಬದಿಯಲ್ಲಿ, ಗಿಡ-ಮರಗಳನ್ನು ನೆಡುವ 
ಮೂಲಕ ಧೂಳಿನ ಪ್ರಮಾಣ ತಗ್ಗಿಸಲು ಹಾಗೂ ಪ್ರಮುಖ 


ಟ್ರಾಫಿಕ್‌ ಜಂಕ್ಷನ್‌ಗಳಲ್ಲಿ ನೀರಿನ ಕಾರಂಜಿಗಳನ್ನು ಅಳವಡಿಸಲು 


ಕ್ರಮ ಕೈಗೊಳ್ಳಲಾಗುತ್ತಿದೆ. 


"| ಅಲ್ಲದೆ, ಪಾಯು ಮಾಲಿನ್ಯ ತಡೆಗೆ ಈ ಕೆಳಕಂಡ ಕ್ರಮಗಳನ್ನು ಸಹ 


ಕೈಗೊಳ್ಳಲಾಗಿದೆ. 


* ಪರಿಸರ (ಸಂರಕ್ಷಣಾ) ಕಾಯ್ದೆ. 1986 ರಲ್ಲಿ 
ನಿಗಧಿಪಡಿಸಿರುವಂತೆ ವಾಯು ಮಾನಕಗಳು ನಿಗಧಿ 
ಪಡಿಸಿದ ಪರಿಮಿತಿಯೊಳಗಿರುವಂತೆ. ಕಾರ್ಯಾನೆಗಳಿಗೆ 
ಕರ್ನಾಟಕ ರಾಜ್ಯ' ಮಾಲಿನ್ಯ ನಿಯಂತ್ರಣಾ 
ಮಂಡಳಿಯಿಂದ ನೀಡುವ ಸಮ್ಮತಿ ಪತ್ರದಲ್ಲಿ 

' ಷರತ್ತುಗಳನ್ನು ವಿಧಿಸುತ್ತಿದೆ ಹಾಗೂ ಆಗಿಂದಾಗ್ಗೆ ವಾಯು 
ಮಾಲಿನ್ಯ ಮಾಡುವಂತಹ ಕಾರ್ಬಾನೆಗಳನ್ನು 
ಪರಿವೀಕ್ಷಣೆಗೊಳಪಡಿಸಲಾಗುತ್ತಿದೆ. 


ರಾಸಾಯನಿಕ ಹಾಗೂ' ಇನ್ನಿತರ ' ಅಧಿಕ ಮಾಲಿನ್ಯ 
ಉಂಟುಮಾಡುವ ಕೈಗಾರಿಕೆಗಳಿಗೆ ನಿರಂತರ ವಾಯು 
ಮಾಲಿನ್ಯ ಮಾಪನ ಉಪಕರಣಗಳನ್ನು ಅಳವಡಿಸಿ 
ಮಾಪನ ವರದಿಯನ್ನು ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ 
ನಿಯಂತ್ರಣ ಮಂಡಳಿಯ ಅಂತರ್ಜಾಲಗಳಿಗೆ 'ಸಂಪರ್ಕ 
ಕಲ್ಪಿಸಲಾಗಿದೆ ಇದರಿಂದ ಕೈಗಾರಿಕೆಗಳು ನಿಗಧಿ 'ಪಡಿಸಿದ 
ಮಾನಕಕ್ಕಿಂತ ಹೆಚ್ಚು ಹೊಗೆ  ಹೊರಸೂಸದಂತೆ 
ಕಾಲಕಾಲಕ್ಕೆ ಇವುಗಳ ಕಾರ್ಯಕ್ಷಮತೆಯನ್ನು "ಪರೀಕ್ಷಿಸಿ 
ಮಂಡಳಿಯಿಂದ ಸೂಕ್ತ ನಿರ್ದೇಶನಗಳನ್ನು ನೀಡುತ್ತಿದೆ. 


ಘನತ್ಯಾಜ್ಯ ಸುಡುವುದರಿಂದಾಗುವ ವಾಯು 


ಮಾಲಿನ್ಯವನ್ನು ತಡೆಯುವ ದೃಷ್ಟಿಯಿಂದ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಅಪಜೀ 06 ಇಎನ್‌ಜಿ 2017, 
ದಿನಾಂಕ:03.08.2017ರಲ್ಲಿ -ರಾಜ್ಯ ಸರ್ಕಾರವು ವಾಯು 
(ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ) ಕಾಯ್ದೆ, 
1981 ರ ಕಲಂ 19(5)ರ ಅಡಿಯಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಬೃಹತ್‌ ಬೆಂಗಳೂರು 
ಮಹಾನಗರಪಾಲಿಕೆ ವ್ಯಾಪ್ತಿಯನ್ನು ಸೇರಿದಂತೆ ರಾಜ್ಯದ 
ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹಾಗೂ 
ರಾಜ್ಯಾದ್ಯಂತ ಇರುವ ಘನತ್ಯಾಜ್ಯ ಭೂಭರ್ತಿ 
ಘಟಕಗಳಲ್ಲಿನ ತೆರೆದ ಜಾಗದಲ್ಲಿ ಮರಗಿಡಗಳ ರೆಂಬೆ 
ಮತ್ತು ಎಲೆಗಳೂ ಸೇರಿದಂತೆ ಯಾವುದೇ ರೀತಿಯ 
ಘನತ್ಯಾಜ್ಯಗಳನ್ನು ಸುಡುವುದನ್ನು ಸಂಪೂರ್ಣವಾಗಿ 
ನಿಷೇಧಿಸಲಾಗಿದೆ. 

ಕಟ್ಟಡಗಳ ನಿರ್ಮಾಣ ಮತ್ತು ಕಟ್ಟಡ ಕೆಡುವಿಕೆ 
ಸಮಯದಲ್ಲಿ ಉಂಟಾಗುವ ಘನತ್ಯಾಜ್ಯಗಳನ್ನು 
(Construction & Demolition Waste) 
ವಾಹನಗಳಲ್ಲಿ ಸಾಗಿಸುವ ಸಮಯದಲ್ಲಿ ಅವುಗಳನ್ನು 
ಸೂಕ್ತ ರೀತಿಯಲ್ಲಿ ಹೊದಿಕೆಯೊಂದಿಗೆ - ಸಾಗಿಸುವಂತೆ 
ಹಾಗೂ ಅವುಗಳಿಗೆ ನೀರಿನ ಸಿಂಪಡಣೆ ಮಾಡಿ 
ಯಾವುದೇ ರೀತಿಯಲ್ಲಿ ವಾಯು ಮಾಲಿನ್ಯ ಆಗದಂತೆ 
ಕಮ ಕೈಗೊಳ್ಳುವಂತೆ ಸಾರ್ವಜನಿಕರಿಗೂ ಸೇರಿದಂತೆ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ಅಭಿವೃದ್ದಿ ಪ್ರಾಧಿಕಾರ, ಬಿ.ಎಂ.ಆರ್‌.ಸಿ.ಎಲ್‌, 
ಕೆ.ಆರ್‌.ಡಿ.ಎಲ್‌, ಸಿ.ಪಿ.ಡಬ್ಬ್ಯೂಡಿ, . ಪಿ.ಡಬ್ಬ್ಯೂಡಿ, 
ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಪರಿಸರ 


ವಿಮೋಚನಾ ಪತ್ರ (Environmental Clearence} 
ನೀಡುವ ಸಂದರ್ಭದಲ್ಲಿ ಧೂಳಿನ ಕಣಗಳಿಂದ 
ಉಂಟಾಗುವ ಮಾಲಿನ್ಯವನ್ನು ತಡೆಗಟ್ಟುವ ದೃಷ್ಟಿಯಿಂದ 


ಸುತ್ತಲೂ ತಗಡಿನ ತಡೆಗೋಡೆಯನ್ನು ನಿರ್ಮಾಣ' 


ಮಾಡುವುದನ್ನು ಹಾಗೂ ' ನೀರಿನ ಸಿಂಪಡಣೆ 
ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ. 


ಈ 


6 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಅಪಜೀ 168 ಇಷಿಸಿ 


2017, ದಿನಾಂಕ:11.08.2017ರಲ್ಲಿ ರಾಜ್ಯ ಸರ್ಕಾರವು 


ವಾಯು. (ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ) 
ಕಾಯಿದೆ, 1981ರ ಕಲಂ 19(3)ರ ಅನುಸಾರ 
ರಾಜ್ಯಾದ್ಯಂತ ವಾಯುಮಾಲಿನ್ಯ 
ನಿಯಂತ್ರಣಕ್ಕೊಳಪಟ್ಟಿರುವ ಪ್ರದೇಶದಲ್ಲಿನ ಸಿಮೆಂಟ್‌ 
ಆವಿಗೆ (kiln ಮತ್ತು ಸಿಮೆಂಟ್‌ ಉತ್ಪಾದನಾ 
ಘಟಕಗಳಿಗೆ ಹೊಂದಿಕೊಂಡಿರುವ ಸುಣ್ಣದಕಲ್ಲನ್ನು 
ಬಳಸಿ ಗಂಧಕದ ಡೈಆಕ್ಸೈಡ್‌ (S02) 
ಹೊರಸೂಸುವಿಕೆಯನ್ನು ನಿಯಂತ್ರಿಸಬಲ್ಲ ಘಟಕಗಳನ್ನು 
ಹೊರತುಪಡಿಸಿ ಉಳಿದ ಎಲ್ಲಾ ಕೈಗಾರಿಕೆಗಳಲ್ಲಿ ಪೆಟ್‌ 
ಕೋಕ್‌ ಅನ್ನು ಇಂಧನವಾಗಿ ಬಳಸುವುದನ್ನು 
ನಿಷೇಧಿಸಲಾಗಿದೆ. 
ವಾಹನಗಳ ಹೊಗೆ ತಪಾಸಣಾ ಜವಾಬ್ದಾರಿ ಸಾರಿಗೆ ಇಲಾಖೆಯ 
ವ್ಯಾಪ್ತಿಯಲ್ಲಿದೆ. ಆದರೂ, ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ 
ವಾಯು ಮಾಲಿನ್ಯವು, ಸಾರಿಗೆ ವಲಯದಿಂದ ಶೇ.42 
ಉಂಟಾಗುತ್ತಿರುವುದನ್ನು ತಿಳಿದು ಮಂಡಳಿಯು ಡೀಸಲ್‌ ಮತ್ತು 
ಪೆಟ್ರೋಲ್‌ ವಾಹನಗಳು ಹೊರಸೂಸುವ ಹೊಗೆಯನ್ನು ಮಾಪನ 
ಮಾಡಲು ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ 12 ಹೊಗೆ 
ಮಾಪನ ಮಾಡುವ ಸಂಚಾರಿ ವಾಹನಗಳನ್ನು ಖರೀದಿಸಿದ್ದು, ಈ 
122 ವಾಹನಗಳ ಪೈಕಿ 6 ವಾಹನಗಳು ಬೆಂಗಳೂರು ನಗರಕ್ಕೆ 
ಹಾಗೂ ಮೈಸೂರು, 'ಮಂಗಳೂರು,: ಧಾರವಾಡ, ಕಲಬುರ್ಗಿ, 
ಚಿತ್ರದುರ್ಗ : ಮತ್ತು ಬಳ್ಳಾರಿ ನಗರಗಳಿಗೆ ತಲಾ ಒಂದು 'ವಾಹನ 
ಹಂಚಿಕೆ ಮಾಡಿದೆ. ಈ ವಾಹನಗಳು ಸಾರಿಗೆ ಇಲಾಖೆ, ಪೊಲೀಸ್‌ 
ಇಲಾಖೆ, ಬಿ.ಎಂ.ಟಿಸಿ ಮತ್ತು ಕೆ.ಎಸ್‌.ಆರ್‌.ಟಿ.ಸಿ ಸಂಸ್ಥೆಗಳ 
ಸಹಾಯದೊಂದಿಗೆ ಜಂಟಿ ವಾಹನ ಹೊಗೆ ತಪಾಸಣೆ 
ನಡೆಸಲಾಗುತ್ತಿದ್ದು ಮಿತಿಗಿಂತ -ಹೆಚ್ಚು ಹೊಗೆ ಹೊರಸೂಸುವ 
ವಾಹನಗಳ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಒಟ್ಟಾರೆಯಾಗಿ 2016-17 ರಿಂದ 2019-20ನೇ ಸಾಲಿನಲ್ಲಿ PM 

ಹಾಗೂ PMs ಮಾನಕಗಳು ರಾಜ್ಯದ ಕೆಲವು ನಗರಗಳಲ್ಲಿ 

ನಿಗಧಿತ ಪ್ರಮಾಣಕ್ಕಿಂತ ಹೆಚ್ಚಾಗಿದ್ದು, ಉಳಿದ ನಗರಗಳಲ್ಲಿ 
ಪ್ರಿ 


ನಿಗಧಿತ ಪ್ರಮಾಣಕ್ಕಿಂತ ಕಡಿಮೆಯಾಗಿರುವುದು ಕಂಡು 
ಬಂದಿರುತ್ತದೆ. 


ಸಂಖ್ಯೆ: ಅಪಜೀ ೦೭ ಇಎನ್‌ಜಿ ೨೦೨೦೧ 


k ಗ್‌ಹೋಣೇಶ್ಯರ) 
ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚಿವರು. 


